ಕರ್ನಾಟಿಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು 


ಶ್ರೀ ಎಸ್‌ನಾಗರಾಜ್‌ (ಸಂದೇಶ್‌ ನಾಗರಾಜ್‌ 


(ಸ್ಮಳೀಯ ಸಂಸ್ಥೆಗಳ ಕೇತು. 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


261 (93) 


ಉತ್ತರಿಸಬೇಕಾದ ದಿನಾಂಕ 


14.09.2021 


ಉತ್ತರಿಸುವವರು 


ನಗರಾಭಿವೃದ್ಧಿ ಸಚಿವರು 


ವಿಷಯ 


ಉತ್ತರ 


ನಗರದ ಮೂಡಾ 
ಪ್ರಾಧಿಕಾರದ ಹೊಸ 
ಬಡಾವಣೆಗಳಿಗೆ ಕುಡಿಯುವ 
ನೀರನ್ನು ಸರಬರಾಜು ಮಾಡಲು 
ಉದ್ದೇಶಿಸಿರುವ ಹಳೇ ಉಂಡವಾಡಿ 
ಕುಡಿಯುವ ನೀರು ಸರಬರಾಜು 
ಯೋಜನೆ ಯಾವ ಹಂತದಲ್ಲಿದೆ: 
ಇದರ ಅಂದಾಜು ವೆಚ್ಚ ಎಷ್ಟು: 
ಇದರಂದ ಅಂದಾಜು ಅಯ್ದು 
ಪ್ರಮಾಣದ ನೀರನ್ನು ಮೈಸೂರು 
ನಗರಕೆ ಸರಬರಾಜು ಮಾಡಲು 
ಉದ್ದೇಶಿಸಲಾಗಿದೆ: ಇದೂವರೆಗೆ 
ಈ ಯೋಜನೆಗೆ ಆಗಿರುವ ವೆಚ್ಚ 
ಎಷ್ಟು: ಯೋಜನೆ ಯಾವ 
ಹಂತದಲ್ಲಿದೆ: (ವಿವರ 
ಒದಗಿಸುವುದು) 


ಮೈಸೂರು 


ಹೆಳೇ ಉಂಡವಾಡಿ ಗ್ರಾಮದ ಬಳಿ ಕಾವೇರಿ ನದಿ 
ಮೂಲದಿಂದ ಮೈಸೂರು ನಗರ, ಹಾಗೂ ಮೈಸೂರು 
ನಗರಾಭಿವೃದ್ಧಿ ಪ್ರಾಧಿಕಾರ ಹಾಗೂ ಮೈಸೂರು ಸ್ಮ್ಥಳೀಯ 
ಯೋಜನಾ ಪ್ರದೇಶದ ವ್ಯಾಪ್ತಿಯಲ್ಲಿ ಮತ್ತು ವ್ಯಾಪ್ತಿಯ 
ಹೊರಗಡೆ ಬರುವ ಗ್ರಾಮಗಳಿಗೆ ಕುಡಿಯುವ ನೀರು 
ಸರಬರಾಜು ಯೋಜನೆಯ ಅಂದಾಜು ಮೊತ್ತ ರೂ.350 
' ಕೋಟಿಗಳಿಗೆ ಸರ್ಕಾರ ಆದೇಶ ಸಂಖ್ಯೆ: ನಅಇ 15 
ಯು.ಡಬ್ಯ್ಯೂ.ಎಸ್‌ 2018, ಬೆಂಗಳೂರು ದಿನಾಂಕ: 21ನೇ 


ಕಾಮಗಾರಿಗಳಿಗೆ ಅವಶ್ಯವಿರುವ 123 ಎಕರೆ೧7 ಗುಂಟೆಯ 
ಜಾಗದ ನೇರ ಖರೀದಿಯ ಮುಖಾಂತರ ಭೂಸ್ಥಾಧೀನ 


|! ಜೂನ್‌ ೨೦೨೦ ರಲ್ಲಿ ಪ್ರತ್ಯೇಕವಾಗಿ ಮೈಸೂರು ಮತ್ತು 
ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ಠೇವಣಿ ಮಾಡಲಾಗಿದೆ. 
ಇದರಂತೆ ಭೂಸ್ವಾಧೀನ ಪ್ರಕ್ರಿಯೆಯು ಪ್ರಗತಿಯಲ್ಲಿದೆ. 


| ಮುಂದುವರೆದು ಭೂಸ್ವಾಧೀನಕ್ಕಾಗಿ ಒಟ್ಟಾರೆ ರೂ.100.00 
ಕೋಟಿಗಳ ಅವಶ್ಯಕತೆ ಇದ್ದು, ಬಾಕಿ ರೂ.50.00 
ಕೋಟಿಗಳನ್ನು ಜಿಲ್ಲಾಧಿಕಾರಿಗಳು ಮೈಸೂರು 
ಮೈಸೂರು ರವರು ಘನ ಸರ್ಕಾರದ ವಿಶೇಷ ಅನುದಾನದಡಿ 
ಬಿಡುಗಡೆ ಮಾಡಲು ಕೋರಲಾಗಿದ್ದು, ಇದಕೆ, ಪ್ರಸ್ತುತ 
ಇಲಾಖೆಯ ಅಮುಮೋದನೆ 


ಬಿಲಿಯ 


ಆರ್ಥಿಕ 


ದೊರೆಯಬೆಾಗಿರುತ್ತೆದೆ. 


| ಅನುಮೋದಿತ ಅಂದಾಜಿನಲ್ಲಿನ 66 ಕೆ.ವಿ ವಿಧ್ಯುತ್‌ ಮಾರ್ಗ 
ಅಳವಡಿಕೆ ಕಾಮಗಾರಿ ಹೊರತುಪಡಿಸಿ ಉಳಿದ 
ಕಾಮಗಾರಿಗಳಿಗೆ ಟೆಂಡರ್‌ ಅಹ್ವಾನಿಸಿ ಗುತ್ತಿಗೆದಾರರನ್ನು 
ನೇಮಿಸಲಾಗಿದ್ದು, ಯೋಜನೆಯನ್ನು ಸೆಪಷ್ಟಲಬರ್‌ 
2023ರೊಳಗೆ ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ. 


ಸದರಿ ಯೋಜನೆಯ ಜಾಕ್‌ವೆಲ್‌, ಸ್ಥಿಲ್ಲಿಂಗ್‌ ಬೇಸಿನ್‌, ಡ್ರಾಟ್‌ 

ಕಾಲುವೆ ಮತ್ತು ಜಲಶುದ್ಧೀಕರಣ ಘಟಕ ಸಂಬಂಧಿತ 

ವಿನ್ಯಾಸ ಮತ್ತು ನಕ್ಲೆಗಳನ್ನು ತಯಾರಿಸಿ ೪ಗ್ರ ಮಾಡಲು 
Sc, ಬೆಂಗಳೂರು ರವರಿಗೆ ನೀಡಲಾಗಿದೆ. 


ಜಿಲ್ಲೆ 


ಫೆಬ್ರವರಿ 2019 ರಲ್ಲಿ ಆಡಳಿತಾತ್ಮಕ ಅಮಮೋದನೆ' 
ನೀಡಲಾಗಿರುತ್ತದೆ. 
ಈ ಯೋಜನೆಯಲ್ಲಿ ನಿರ್ನಿಸಲಾಗುವ ವಿವಿಧ 


ಮಾಡಬೇಕಾಗಿದ್ದು, ಇದಕ್ಕಾಗಿ ರೂ. 25.00 ಕೋಟಿಗಳನ್ನು | 


. ಕೆ.ಆರ್‌.ಎಸ್‌ ಜಲಾಶಯದ ಹಿನ್ನೀರಿನಲ್ಲಿ ಜಾಕ್‌ವೆಲ್‌, 
ಸ್ಥಿಲ್ಲಿಂಗ್‌ ಬೇಸಿನ್‌ ಮತ್ತು ಡ್ರಾಟ್‌ ಕಾಲುವೆ ಕಾಮಗಾರಿ 
ಕೈಗೊಳ್ಳಲು ನೀರು ಒಳ ಬರದಂತೆ ತಡೆಗಟ್ಟಿಲು ಕಾಫರ್‌ 
ಡ್ಯಾಂ ನಿರ್ಮಿಸಲು ಉದ್ದೇಶಿಸಿದ್ದು, ಜಾಕ್‌ವೆಲ್‌ ಮತ್ತು 
ಸ್ಕಿಲ್ಲಿಂಗ್‌ ಬೇಸಿನ್‌ ನಿರ್ಮಿಸಲು ಅವಶ್ಯವಿರುವ ಕಾಫರ್‌ 
ಡ್ಯಾಂ ಪೂರ್ಣಗೊಂಡಿದ್ದು, 'ಡ್ರಾಟ್‌ ಕಾಲುವೆ 
ನಿರ್ಮಿಸಲು ಅವಶ್ಯವಿರುವ ಕಾಫರ್‌ ಡ್ಯಾಂ ಭಾಗಶಃ 
ಪೂರ್ಣಗೊಂಡಿರುತ್ತದೆ. ಜಾಕ್‌ವೆಲ್‌ ಮತ್ತು ಸ್ವಿಲ್ಲಿಂಗ್‌ 
ಬೇಸಿನ್‌ ಕಾಮಗಾರಿಗಾಗಿ ಮಣ್ಣು ಅಗೆಯುವ ಕೆಲಸವು 
ಭೂ ಮಟ್ಟಿದಿಂದ 65 ಅಡಿ ಆಳದವರೆಗೆ 
ಪೂರ್ಣಗೊಂಡಿದೆ. 


2. ಜಲಶುದ್ದೀಕರಣ ಘಟಕದ ಆವರಣದಲ್ಲಿ ವಸತಿ ಗೃಹ 
ನಿರ್ಮಾಣದ ಕೆಲಸ ಪ್ರಗತಿಯಲ್ಲಿದ ಮತ್ತು 
ಜಲಶುದ್ಧೀಕರಣ ಘಟಕ ನಿರ್ಮಿಸಲು ಭೂಮಿಯನ್ನು 
ಸಮತಟ್ಟುಗೊಳಿಸಲಾಗಿದೆ. 


ಈ ಯೋಜನೆಯಿಂದ ಮೈಸೂರು ನಗರಕ್ಕೆ 76 ಎಂ.ಎಲ್‌.ಡಿ 
ನೀರನ್ನು ಸರಬರಾಜು ' ಮಾಡಲು ಉದ್ದೇಶಿಸಲಾಗಿದೆ. 
ಇದುವರೆಗೆ ಈ ಯೋಜನೆಗೆ ರೂ.6140 ಕೋಟಿಗಳು 
ವೆಚ್ಛವಾಗಿರುತ್ತದೆ. ಯೋಜನೆಯ ಕಾಮಗಾರಿಗಳು 
ಪ್ರಗತಿಯಲ್ಲಿದು ಸೆಪ್ಟಂಬರ್‌ 2023 ರೊಳಗೆ 
ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ. 


3 


ಮೈಸೂರು ಮಹಾನಗರಕ್ಕೆ 
ಪ್ರತ್ಯೇಕ ನೀರು ಸರಬರಾಜು 
ಮಂಡಳಿಯನ್ನು ಸ್ಥಾಪಿಸುವ ಬಗ್ಗೆ 
ಮೈಸೂರು ಮಹಾನಗರದ ಜನತೆ, 


ಜನಪ್ರತಿನಿಧಿಗಳು ಒತ್ತಾಯ 
ಮಾಡುತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ: 


ಮೈಸೂರು ಮಹಾರಾಜರ ಕಾಲದ 
ವಾಣಿವಿಲಾಸ ವರ್ಕ್‌ ನ್ನು 
ಮೈಸೂರು ಮಹಾನಗರ ವೀರು 
ಸರಬರಾಜು ಮತ್ತು ಒಳಚರಂಡಿ 
ಮಂಡಳಿಯಾಗಿ ಪರಿವರ್ತಿಸಲು 
ಕ್ರಮ  ತೆಗೆದುಕೊಳ್ಳಲಾಗುವುದು 
ಯಾಬಾಗ ? 


\ 


ಮೈಸೂರು ಮಹಾನಗರಕ್ಕೆ ಪ್ರತ್ಯೇಕ ನೀರು ಸರಬರಾಜು 
ಮತ್ತು ಒಳಚರಂಡಿ ಮಂಡಳಿ ಸ್ಥಾಪಿಸುವ ಬಗ್ಗೆ ಸಾಧಕ- 
ಭಾಧಕಗಳ ಕುರಿತು ಪರಿಶೀಲಿಸಿ ವರದಿ ಸಲ್ಲಿಸಲು 
ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಿಕ ನಗರ ನೀರು 
ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಇವರಿಗೆ 
ಸೂಚಿಸಲಾಗಿದೆ. 


ಸಂಖ್ಯ: ನಅಇ 120 ಯುಎ೦ಎಸ್‌ 2021 


\ 


ಹೆಗರಾಭಿವೃದ್ಧಿ ಸಚಿವರು 


